ಕರ್ನಾಟಕ ವಿಧಾನ ಹರಿಷತ್ತು 


32 


ಶ್ರೀ ರಘುನಾಥ ರಾವ್‌ ಮಲ್ವಾಪುರೆ (ವಿಧಾನ ಸಭೆಯಿಂದ 


ಚುನಾಯಿತರಾದವರು) 


ಉತರಿಸುವವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ 

ಮತ್ತು ಹಿರಿಯ ನಾಗರೀಕರ. ಸಬಲೀಕರಣ ಸಚಿವರು 

ಉತ್ತರಿಸಬೇಕಾದ ದಿನಾಂಕ 29-01-2021 

3 ಪ್ರಶ್ನೆ ಉತರ 

ಸಂ ಮೌ ke 

ಅ | ರಾಜ್ಯದಲ್ಲಿರುವ ಅಂಗನವಾಡಿ ಕೇಂದ್ರಗಳ ಸಂಖ್ಯೆ | ರಾಜ್ಯದಲ್ಲಿರುವ ಅಂಗನವಾಡಿ ಕೇಂದ್ರಗಳ ಸಂಖ್ಯೆ 8253ರ 
ಎಷ್ಟು ಇಲ್ಲಿ ಕಲಿಯುತ್ತಿರುವ ಮಕ್ಕಳ ಸಂಖ್ಯೆ | ಮಿನಿ ಅಂಗನವಾಡಿ ಕೇಂದ್ರಗಳ ಸಂಖ್ಯೆ 3331 
ಎಷ್ಟು (ಜಿಲ್ಲಾವಾರು ವಿವರ ನೀಡುವುದು) ಸದರಿ ಅಂಗನವಾಡಿ ಕೇಂದ್ರಗಳಲ್ಲಿ ಕಲಿಯುತ್ತಿರುವ ಮಕ್ಕಳ ಸಂಖ್ಯೆ 

) 1720972 
- ಜಿಲ್ಲಾವಾರು ವಿವರಗಳನ್ನು ಅನುಬಂಧ ದಲ್ಲಿ ಒದಗಿಸಿದೆ. 
F) 

ಆ |ಈ  ಕಾಂದ್ರಗಳಲ್ಲಿ ಸೇವೆ "ಸ್‌ಸುತ್ತಿರುವ [ದರಿ ಕೇಂದ್ರಗಳಲ್ಲಿ 64242 ಅಂಗನವಾಡಿ ಕಾರ್ಯಕರ್ತೆಯರು 
ಅಂಗನವಾಡಿ ಕಾರ್ಯಕರ್ತೆಯರ ಸಂಖ್ಯೆ ಎಷ್ಟು | ಸವ್ಯ ಸಲ್ಲಿಸುತ್ತಿದ್ದಾರೆ. ಜಿಲ್ಲಾವಾರು ವಿವರಗಳನ್ನು ಅನುಬಂಧ ದಲ್ಲಿ 
(ಜಿಲ್ಲಾವಾರು ವಿವರ ನೀಡುವುದು) ಒದಗಿಸಿದೆ. ಸ ಈ 

ನ ನಂಗನವಾಡ ಇರರ ರ್ಕಾಕನಾಗನವಾತ ಇರ್ಯ್ಜರ್ಷ್‌ವರಗ ಮಾಹಾನ್‌ ಕಾ 
ನೀಡುತ್ತಿರುವ ಗೌರವಧನ ಎಷ್ಟು ಗೌರವ ಧನದ | ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ . ಮಾಹೆಯಾನ 
ಜೊತೆಗೆ ನೀಡುತ್ತಿರುವ ಇನ್ನಿತರೆ ಸೌಲಭ್ಯಗಳು ರೂ.6,250/- ' 
ಯಾವುವು; ಅಂಗನವಾಡಿ ಸಹಾಯಕಿಯರಿಗೆ ಮಾಹೆಯಾನ ರೂ.5,250/-ಗಳ 

ಗೌರವಧನವನ್ನು ಪಾವತಿಸಲಾಗುತ್ತಿದೆ. 

ಇದಲ್ಲದೇ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ 
ಪ್ರಕತಿ ವರ್ಷ 2 ಜೊತೆ ಸಮವಸ್ವ್ಯ, ವೈದ್ಯಕೀಯ ವೆಚ್ಚ ಮರುಪಾವತಿ, 
ಪ್ರಧಾನ ಮಂತ್ರಿ ಮಾತೃ ವಂದೆನಾ ಯೋಜನೆ ಮತ್ತು ಭಾಗ್ಯಲಕ್ಷ್ಮಿ 
ಯೋಜನೆಯಡಿ ಫಲಾನುಭವಿಗಳನ್ನು ನೊಂದಾಯಿಸಿದ್ದಲ್ಲಿ ಪ್ರೋತಾಪೆ 
ಧನವನ್ನು ನೀಡಲಾಗುತಿದೆ. 

ಅಂಗನವಾಡಿ ಕಾರ್ಯಕರ್ತೆ / ಸಹಾಯಕಿಯರನ್ನು ಎನ್‌.ಪಿ.ಎಸ್‌. 
ಲೈಟ್‌ ಯೋಜನೆಯಡಿ ನೊಂದಾಯಿಸಲಾಗಿದೆ. ಸೇವೆಯಲ್ಲಿರುವಾಗಲೇ 
ಮೃತಪಟ್ಟ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ 
ತುಟುಂಬಲ್‌ ಅವಲಂಬಿತರಿಗೆ ರೂ. 50,000/- ಮರಣ ಪರಹಾರ 
ನಿಧಿಯನ್ನು ಸಹ ನೀಡಲಾಗುತ್ತಿದೆ. 15 ದಿನಗಳ ಬೇಸಿಗೆ ರಜೆಯನ್ನು 
ನೀಡಲಾಗುತ್ತಿದೆ. 

ಈ ras ತಿಂಗಳು ಸಮಯಕ್ಕೆ ಸರಿಯಾಗಿ 'ಸರವಧನ ರಾಜ್ಯದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆ`ಮತ್ತು ಅಂಗನವಾಡ 
ಪಾವತಿಯಾಗದಿರುವುದು ' ಸರ್ಕಾರದ ಗಮನಕ್ಕೆ ಸಹಾಯಕಿಯರಿಗೆ ಸಕಾಲದಲ್ಲಿ ಗೌರವಧನ ಪಾವತಿಸಲಾಗುತ್ತಿದೆ. 
ಬಂದಿದೆಯೇ; ಬಂದಿದ್ದಲ್ಲಿ, ಇದಕ್ಕೆ 
ಕಾರಣಗಳೇನು; ಸಮಯಕ್ಕೆ ಸರಿಯಾಗಿ ಗೌರವ 
ಧನ ಪಾವತಿಸಲು ಕೈಗೊಂಡಿರುವ ಕ್ರಮಗಳೇನು; 


:ಮಮಣಇ 31 ಐಸಿಡಿ 2021 


(ಶಶಿಕಲಾ ಅಣ್ಣಾಸಾಹೇಬ್‌ ಜೊಲ್ಳಿ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ, 
ಮತ್ತು ಹಿರಿಯ ನಾಗರೀಕರ" ಸಬಲೀಕರಣ ಸಚಿವರು. 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ರಘುನಾಥ ರಾವ್‌ ಮಲ್ಮಾಪೂರೆ ಇವರು ಮಂಡಿಸಿರುವ ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸಂ.32ಕ್ಕೆ ಅನುಬಂಧ 
ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಮಕ್ಕಳ ವಿವರ 


ಕ್ರ.ಸಂ 1 ಜಿಲ್ಲೆಯ ಹಸರು ಕಾರ್ಯವಿರತ ಕಲಿಯುತ್ತಿರುವ 7 ಸಾರ್ಜನಿರತ ಅಂಗನವಾಡ 
ಒಟ್ಟು ಮಕ್ಕಳ ಕಾರ್ಯಕರ್ತೆಯರ ಸಂಖ್ಯೆ 
ಅಂಗನವಾಡಿ | ಸ್ಪಂಖ್ಯೆ 3 ರಿಂದ 
ಕೇಂದ್ರಗಳ ಸಂಖ್ಯೆ | 6 ವರ್ಷ). 
4 ಬಾಗಲಕೋಟೆ 2221 80161 2168 
2 ಬೆಂಗಳೂರು (ಗಾ) |: 1229 21700 1206 
3 ರಾಮನಗರ 1543 244 | 1480 
4 ಬೆಂಗಳೂರು (ನ) 2420 54778 2344 
5 ಬೆಳಗಾವಿ 5294 177245 5169 
6 ಬಳ್ಳಾರಿ 2784 107767 °° 2740 
7 ಬೀದರ್‌ 1893 42756 1778 
8 ವಿಜಯಪುರ 2313 87958 2263 
9 ಚಾಮರಾಜನಗರ 1421 28119 1363 
10 ಚಿಕ್ಕಮಗಳೂರು 1825 27279 1778 
11 ಚಿತ್ರದುರ್ಗ 2324 57438 2283 
12 ಮಂಗಳೂರು 2104 ‘| 81660 2082 
13 ದಾವಣಗೆರೆ 1724 45309 "1700 
14 ಧಾರವಾಡ 1505 52533 . 1473 
15. ಗೆದಗ 1166 42243 1115 
"16 ಕಲಬುರಗಿ 3098 85240 3015 
17 ಯಾದಗಿರಿ 1386 : 69562 1364 
18 | ಹಾಸನ 2523 37388 2453 
19 ಹಾವೇರಿ 1918 61064 1852 
20 ಕೋಲಾರ 2061 33850 1999 
21 ಚಿಕ್ಕಬಳ್ಳಾಪುರ 1961 42480 1914 
22 ಕೊಡಗು 871 11642 851 
23 ಕೊಪ್ಪಳ 1850 : 69588 1791 
24 ಮಂಡ್ಯ 2546 35946 2462 
25 ಮೈಸೂರು 2860 59103 2811 
26 ರಾಯಚೂರು 2662 92601 2627 
27 ಶಿವಮೊಗ್ಗ 2439 45769- 2350 
28 ತುಮಕೂರು 4095 65583 "4007 
29 ಉಡುಪಿ 1191 26670 1186 
30 ಉತ್ತರ ಕನ್ನಡ' - 2687 53066 2618 
ರಾಜ್ಯದ ಒಟ್ಟು 65911 1720972 64242 


